ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1403(1582) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಸಿ. ಆರ್‌. ಮನೋಹರ್‌(ಸ್ನಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಕರ್ನಾಟಿಕ ವಿದ್ಯುತ್‌ ಪ್ರಸರಣ ವಿಗಮದಲ್ಲಿ ಪಿಂಚಣಿ ವ್ಯವಸ್ಥೆಯ ಕುರಿತು 


(ಅ) ಕರ್ನಾಟಿಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ (KPTC)ದಲ್ಲಿ 2007ರ ಅವಧಿಗೆ 
ಮೊದಲು ಗುತ್ತಿಗೆ ಆಧಾರದಲ್ಲಿ ನೇಮಕವಾಗಿ 2007ರಲ್ಲಿ ಖಾಯಂ ಆದೇಶವಾಗಿರುವ 
ಸಹಾಯಕ ಅಭಿಯಂತರರು ಹೊಸ ಪಿಂಚಣಿ ವ್ಯವಸ್ಥೆಗೆ ಅರ್ಹರಿದ್ದು, ಆದಾಗ್ಯೂ ಹಳೇ 
ಪಿಂಚಣಿ ವ್ಯವಸ್ಥೆ ತಮಗೂ ಅನ್ವಯಿಸುವಂತೆ ದಾವೆ ಹೂಡಿದ್ದಾರೆಯೇ; (ಮಾಹಿತಿ 
ಒದಗಿಸುವುದು) 


(ಆ) ಒಂದು ವೇಳೆ ದಾವೆ ಹೂಡಿದ್ದಲ್ಲಿ, ಸದರಿ ಸಹಾಯಕ ಅಭಿಯಂತರರುಗಳ ಸಂಪೂರ್ಣ 
ಪಟ್ಟೆ ನೀಡುವುದು; 


(ಇ) 2006- ಮಾರ್ಜ್‌ನಿಂದ ಹಳೆಯ ಪಿಂಚಣಿ ವ್ಯವಸ್ಥೆ ನಿಲ್ಲಿಸಿ ಹೊಸ ಪಿಂಚಣಿ ವ್ಯವಸ್ಥೆ 
(NPS) ಜಾರಿಗೆ ಬಂದಿದ್ದು, ಸದರಿ ಸಹಾಯಕ ಅಭಿಯಂತರರುಗಳಿಗೆ 
ಅನ್ನ್ವಯಖವಾಗುವುದಿಲ್ಲವೇ ; ಈ ಕುರಿತಂತೆ ಸರ್ಕಾರದ ನಿಲುವೇನು? (ವಿವರವಾದ ಮಾಯಿತಿ 
ನೀಡುವುದು) 


